(\ 


“A 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1187 (274) —™T 
'ಉತ್ತರಿಸುವ ದನಾಂಕ 17-07-2019 
ಮಾನ್ಯ ಸದಸ್ಯರ ಹೆಸರು ಶೀ ಯು.ಬಿ.ವೆಂಕಟೇಶ್‌ 

| ” (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 


ಪ್ರಶ್ನೆ 

ಬೆಂಗಳೂರು ನಗರದಲ್ಲಿ: ಸ್ಥತ್ತುಗಳು 
ಒಬ್ಬರಿಂದ ಒಬ್ಬರಿಗೆ ಮಾರಾಟಿವಾದ 
ಸಂದರ್ಭದಲ್ಲಿ ಉಪ ನೋಂದಣಾಧಿಕಾರಿ 
ಕಛೇರಿಯಲ್ಲಿ ನೋಂದಣಿಯಾಗುತ್ತಿದ್ದು, ಹೀಗೆ 
ನೋಂದಣಿಯಾದ ದತ್ತಾಂಶಗಳು ಇಲಾಖೆಯ 
ಸರ್ವರ್‌ನಲ್ಲಿ  ಸಂಗ್ರಹಿಸಲ್ಪಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಈ ಕತಿ ಸಂಗ್ರಹಿಸಲಾದ ದತ್ತಾಂಶಗಳನ್ನು 
ಕೆಲವರು. ಇಂಟರ್‌ನೆಟ್‌ ಹ್ಯಾಕ್‌ ಮಾಡಿ 
ನಿವೇಶನ ಸಂಖ್ಯೆಗಳನ್ನು ತಿದ್ದಿ ನಕಲಿ 
ದಾಖಲೆಗಳನ್ನು ಸೃಷ್ಟಿಸಿ ಬೇರೆಯವರಿಗೆ 
ಮಾರಾಟ ಮಾಡಿರುವ ಪ್ರಕರಣಗಳು 
ಬೆಂಗಳೂರು ನಗರದಲ್ಲಿ ಹೆಚ್ಚಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಇಂತಹ ಪ್ರಕರಣಗಳು ಸರ್ಕಾರದ ಗಮನಕ್ಕೆ 
ಬಂದಿರುವುದಿಲ್ಲ. 


ಇಂತಹ ಪ್ರಕರಣಗಳಿಂದ ಸರ್ಕಾರದ ಬೊಕ್ಕಸಕ್ಕೆ | ಸರ್ಕಾರದ ಬೊಕ್ಕಸಕ್ಕೆ ಯಾವುದೇ 
ಆಗಿರುವ ಹಾನಿ ಎಷ್ಟು? 


ಹಾನಿ 


ಸಂಖ್ಯೆ: ಕಂಇ/ಎಂಎನ್‌ಎಸ್‌ಎ/15/2019 


